ಕರ್ನಾಟಿಕ ವಿಧಾನ ಪರಿಷತು 


| ಸದಸ್ಯರ ಹೆಸರು 


ಶ್ರೀ ಎಸ್‌.ಎಲ್‌. ಭೋಜೀಗೌಡ (ಶಿಕ್ಷಕರ ಕೇತು | 


| ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖೆ 
| ಉತ್ತರಿಸಬೇಕಾದ ದಿನಾಂಕ 


147 (188) 


| ಉತರಿಸಬೇಕಾದವರು 


ನಗರಾಭಿವೃದ್ಧಿ ಸಚಿವರು 


14.12.2021 


ಕ್ರಮ 
ಸಂಖ್ಯೆ 


ಉತ್ತರ 


ಅ) 


ಚಿಕ್ಕಮಗಳೂರು ನಗರದಲ್ಲಿ 


ಕ.ಯು.ಡಬ್ಬ್ಲ್ಯ್ಯೂ.ಎಸ್‌ 
ಎಷ್ಟು ಕಿ.ಮೀ 
ಕಾಮಗಾರಿಗಳನ್ನು 
ಕೃಗೆತ್ತಿಕೊಳ್ಳಲಾಗಿದೆ; 
ಕಾಮಗಾರಿಯು 
ಪ್ರಾರಂಭಗೊಂಡಿದ್ದು 
ಯಾವಾಗ; 
ಕಾಲಮಿತಿಯೊಳಗೆ 
ಕಾಮಗಾರಿಯನ್ನು 


ನಿಂದ 


ಯುಜಿಡಿ 


ಸದರಿ 


ಯಾವ 
ಸದರಿ 


ಪೂರ್ಣಗೊಳಿಸಬೇಕಾಗಿದೆ; ಸದರಿ 


ಕಾಮಗಾರಿಯನ್ನು 
ನಿರ್ವಹಿಸುತ್ತಿರುವ 
ಗುತ್ತಿಗೆದಾರರು 
(ಮಾಹಿತಿ ನೀಡುವುದು). 


ಯಾರು; 


ಮೊದಲನೇ ಹಂತದಲ್ಲಿ ಚಿಕ್ಕಮಗಳೂರು 
ನಗರದಲ್ಲಿ ಶೇ30% ಒಳಚರಂಡಿ ಯೋಜನೆ 
ಅಳವಡಿಸಲಾಗಿದ್ದು, ನಂತರ 2ನೇ ಹಂತದಲ್ಲಿ 
ನಗರದ ಶೇ.70% ಭಾಗಕ್ಕೆ ಒಳಚರಂಡಿ ಸಂಪರ್ಕ 
ಕಲ್ಪಿಸಲು 23023 ಕಿ.ಮೀ ಉದ್ದದ ಸೀವರ್‌ 
ಜಾಲದಲ್ಲಿ 214.50 ಕಿ.ಮೀ ನಷ್ಟು 
ಕೊಳವೆಗಳನ್ನು ಅಳವಡಿಸಲಾಗಿದೆ. 


*« ಸದರಿ ಯೋಜನೆಯು ನವಂಬರ್‌-2011 ರಲ್ಲಿ 
ಪ್ರಾರಂಭಿಸಲಾಗಿದ್ದು, ನವೆಂಬರ್‌-2013 ರ 
ಅಂತ್ಯಕ್ಕೆ ಕೊಳವೆ ಅಳವಡಿಸುವ ಕಾಮಗಾರಿ 
ಮುಗಿಸಲು ಉದ್ದೇಶಿಸಲಾಗಿತ್ತು. ಮಲಿನ ನೀರು 
ಸಂಸ್ಕರಿಸುವ ಘಟಕ ನಿರ್ಮಿಸುವ 
ಕಾಮಗಾರಿಯನ್ನು ಮಾರ್ಜ್‌-2015 ರಲ್ಲಿ 
ಪ್ರಾರಂಭಿಸಿ ಸೆಷ್ಟ೦ಬರ್‌-2016 ರಲ್ಲಿ 
ಮುಗಿಸಲು ಉದ್ದೇಶಿಸಿ, ಮಾರ್ಚ್‌-2019 
ಪೂರ್ಣಗೊಳಿಸಿ ಚಾಲನೆ ಮಾಡಲಾಗಿರುತ್ತದೆ. 
ಸದರಿ ಮಲಿನ ಮೀರು ಸಂಸ್ಕರಿಸುವ 
ಘಟಕದಲ್ಲಿ ಪ್ರಸ್ತುತ 8.0 ಎ೦.ಎಲ್‌.ಡಿ ಮಲಿನ 
ನೀರನ್ನು ಸಂಸ್ಕರಿಸಲಾಗುತ್ತಿದೆ. 


ಸದರಿ ಯೋಜನೆಯನ್ನು ಮುಖ್ಯವಾಗಿ 6 ಪ್ರತ್ಯೇಕ 
ಪ್ಯಾಕೇಜ್‌ಗಳಾಗಿ ಕೈಗೊಳ್ಳಲಾಗಿರುತ್ತದೆ. 


*e ಪ್ಯಾಕೇಜ್‌(1) ರಡಿ ಚಿಕ್ಕಮಗಳೂರಿನ ಮುಖ್ಯ 
ಪ್ರದೇಶಗಳಿಗೆ ಒಳಚರಂಡಿ ವ್ಯವಸ್ಥೆ ಕಲ್ಪಿಸುವ 
ಕಾಮಗಾರಿಗಳನ್ನು ಮೆ|| ಅಭಿರಾಮ್‌ 
ಇನ್ಬಾಪ್ರಾಜೆಕ್ಸ್‌, ಪ್ರೈ.ಲಿಮಿಟೆಡ್‌, 


ಹೈದ್ರಾಬಾದ್‌ ರವರಿಗೆ ನವೆ೦ಂಬರ್‌-2011 
ರಂದು ವಹಿಸಲಾಗಿತ್ತು. ಸದರಿಯವರು 
ಕಾಮಗಾರಿಗಳನ್ನು 20133 ರ ಅಂತ್ಯಕ್ಕೆ 
ಪೂರ್ಣಗೊಳಿಸಬೇಕಾಗಿತ್ತು. ಆದರೆ 
ಪೂರ್ಣಗೊಳಿಸುವಲ್ಲಿ  ವಿಫಲವಾದ್ಮರಿಂದ 
ಟೆಂಡರ್‌ ಕರಾರನ್ನು ದಿನಾ೦ಕ: 09.03.2020 
ರಂದು ರದ್ದುಗೊಳಿಸಿ, ಗುತ್ತಿಗೆದಾರರ ವೆಚ್ಚ 
ಮತ್ತು ಹೊಣೆಗಾರಿಕೆ ಅಡಿಯಲ್ಲಿ 
ಕೈಗೊಳ್ಳಲಾಗಿರುತ್ತದೆ. 

ಪ್ಯಾಕೇಜ್‌(2 ರ ಕಾಮಗಾರಿಗಳಡಿ, ಕೆ.ಹೆಚ್‌.ಬಿ, 
ಕಲ್ಯಾಣ ನಗರದ, ಚಿಕ್ಕ್ಸಕುರುಬರಹಳ್ಳಿ ಹಾಗೂ 
ಹಿರೇಮಗಳೂರು ಸೇರಿದ ಪ್ರದೇಶಗಳಿಗೆ 
ಒಳಚರಂಡಿ ಕಾಮಗಾರಿಗಳನ್ನು ನಿರ್ವಹಿಸಲು 
ಶ್ರೀ.ಹೆಚ್‌.ಕೆ.ಕಾಂ೦ತರಾಜು ರವರಿಗೆ 
ವಹಿಸಲಾಗಿದ್ದು, ಕಾಮಗಾರಿಗಳು ಬಹುತೇಕ 
ಪೂರ್ಣಗೊಂಡಿದೆ. 

ಪ್ಯಾಕೇಜ್‌ (4) ರ ಕಾಮಗಾರಿಯಾದ 20 
ಎಂ.ಎಲ್‌.ಡಿ ಸಾಮರ್ಥ್ಯದ ಎಂ.ಬಿ.ಬಿ.ಆರ್‌ 
ತಾಂತ್ರಿಕತೆಯ ಒಳಚರಂಡಿ ನೀರು 
ಶುದ್ದೀಕರಣ ಘಟಕವನ್ನು ನಿರ್ಮಿಸಲು ಮೆ॥| 
ಓಯಸಿಸ್‌ ಇಪಿಸಿ ಸಲ್ಯೂಶನ್ಸ್‌, 
ಅಹಮದಾಬಾದ್‌ ಇವರಿಗೆ ವಹಿಸಲಾಗಿದ್ದು, 
ಸದರಿ ಘಟಿಕವನ್ನು ಮಾರ್ಚ್ಜ್‌-2019 
ರಲ್ಲಿ ಪೂರ್ಣಗೊಳಿಸಿ 
ಚಾಲನೆಗೊಳಿಸಲಾಗಿದ್ದು, ಸದ್ಯ ಸುಮಾರು 
8.0 ಎಂ.ಎಲ್‌.ಡಿ ಒಳಚರಂಡಿ ನೀರನ್ನು 
ಸಂಸ್ಕರಿಸಲಾಗುತ್ತದೆ. 

ಪ್ಯಾಕೇಜ್‌ (4) ಮತ್ತು () ಕಾಮಗಾರಿಗಳಾದ 
ಪಂಪಿಂಗ್‌ ಮಿಷನರಿ ಹಾಗೂ ಇತರೆ 
ಕಾಮಗಾರಿಗಳನ್ನು ನಿರ್ವಹಿಸಲು ಮೆ 
ಶುಭೋದಯ ಇಂಜಿನಿಯರ್ಸ್‌, ಮಂಗಳೂರು 
ರವರಿಗೆ ವಹಿಸಲಾಗಿದ್ದು, ಕಾಮಗಾರಿಗಳನ್ನು 
ಪೂರ್ಣಗೊಳಿಸಿ ಚಾಲನೆಗೊಳಿಸಲಾಗಿದೆ. 

° ಪ್ಯಾಕೇಜ್‌ (6) ರ ಅಡಿಯಲ್ಲಿ ರಾಷ್ಟೀಯ 
ಹೆದ್ದಾರಿಯನ್ನು ನಗರದ 7 ಭಾಗಗಳಲ್ಲಿ 


ದಾಟಿಲು ಮೆ ಯುಖಿಕ್‌ 


ಕನೃಟ್ರಕ್ಷನ್‌ ಹೈದ್ರಾಬಾದ್‌ ಇವರಿಗೆ 
ವಹಿಸಲಾಗಿದ್ದು, ಕಾಮಗಾರಿ 
ಪೂರ್ಣಗೊಂಡಿರುತ್ತದೆ. 


ಪ್ಯಾಕೇಜ್‌ (1ರ ಕಾಮಗಾರಿಯ ಟೆಂಡರ್‌ನ್ನು 
ರದ್ದುಗೊಳಿಸಿದ ನಂತರ, ಸದರಿ ಟೆಂಡರ್‌ನಡಿ 
ಉಳಿಕೆ ಕಾಮಗಾರಿಗಳನ್ನು ಕೈಗೊಳ್ಳಲು ಪ್ರತ್ಯೇಕ 
ಎರಡು ಟೆಂಡರ್‌ಗಳನ್ನು ಕರೆಯಲಾಗಿದ್ದು, 


1. ಶ್ರೀ ಗುರು ರಾಘವೇಂದ್ರ ಎಂಟರ್‌ ಪ್ರೆಸಸ್‌, 
ಮೈಸೂರು ರವರಿಗೆ ಮಹಿಸಲಾಗಿದ್ದು, 
ಸದರಿಯವರು 4 ಜಾಗಗಳಲ್ಲಿ ಔಟ್‌ಫಾಲ್‌ 


ಅಳವಡಿಸುವ ಕಾಮಗಾರಿಗಳನ್ನು 
ಕೈಗೊಂಡು ಪೂರ್ಣಗೊಳಿಸಿ ಚಾಲನೆ 
ಮಾಡಲಾಗಿರುತ್ತದೆ. (ಚನ್ನಾಪುರ 


ರಸ್ತೆಯಲ್ಲಿ, ದೀಪಾ ನರ್ಸಿಂಗ್‌ ಹೋಮ್‌ 
ರಸ್ತೆಯಲ್ಲಿ, ಕೋಟೆಕೆರೆ ಹತ್ತಿರ ಹಾಗೂ 
ಕರ್ಕಿ ಪೇಟೆಯಿಂದ ಕತ್ರಿಮಾರಮ್ಮ 
ದೇವಸ್ಥಾನದ ವರೆಗೆ). 


2 2ನೇ  ಟೆಂಡರ್‌ನ್ನು ಮೆ।ಮೈಕಾನ್‌ 
ಕನ್ಸಟ್ರಕ್ಷನ್ನ್‌, ಕಂಪನಿ, ಬೆಂಗಳೂರು 
ರವರಿಗೆ ವಹಿಸಲಾಗಿದ್ದು, ಸದರಿಯವರು 
ಪ್ಯಾಕೇಜ್‌(1) ರಡಿಯಲ್ಲಿ ಉಷ್ಪಳ್ಳಿಯಿಂದ 
ಮೂರುಮನೆ ಹಳ್ಳಿಯವರೆಗೆ ಬರುವ 1ನೇ 
ಔಟ್‌ಫಾಲ್‌ ಹಾಗೂ ಕರ್ಕಿಪೇಟೆಯಿಂದ 
ಚನ್ನಾಪುರ ರಸ್ತೆಯವರೆಗೆ ಬರುವ 2ನೇ 
ಔಟ್‌ಫಾಲ್‌ನಲ್ಲಿ ಒಟ್ಟು 65 ಸಂಪರ್ಕ 
ರಸ್ತೆಗಳನ್ನು ಜೋಡಣೆ ಕೆಲಸ 
ನಿರ್ವಹಿಸಬೇಕಾಗಿದ್ದ, 18 ರಸ್ತೆಗಳ 
ಸಂಪರ್ಕ ಕಲ್ಪಿಸಿ ಒಳಚರಂಡಿ ನೀರನ್ನು 
ಶುದ್ದೀಕರಣ ಘಟಕಕೈೆ ಹರಿಸುವಂತೆ 
ಮಾಡಲಾಗಿದೆ. ಉಳಿಕೆ ರಸ್ತೆಗಳ ಸಂಪರ್ಕ 
ಮಾಡಲು ಅಕಾಲಿಕ ಮಳೆಯಿಂದಾಗಿ 
ಕುಂರಿತವಾಗಿದ್ದು, ಸದ್ಯ ಪ್ರಗತಿಯಲ್ಲಿದೆ. 
ಶ್ರೀನಿವಾಸ ನಗರದಿಂದ ಕಾಫೀ ಡೇ ವರೆಗೆ 
ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ 1900 
ಮೀಟರ್‌ ಕೊಳವೆ ಮಾರ್ಗ 


| ಅಳವಡಿಸಬೇಕಾಗಿದ್ದ ಇದರಲ್ಲಿ 715 
ಮೀೀಟಿರ್‌ ಉದ್ದದ ಕೊಳವೆಗಳನ್ನು 
ಅಳವಡಿಸಲಾಗಿದ್ದು, ಉಳಿಕೆ ಕಾಮಗಾರಿ 
ಪ್ರಗತಿಯಲ್ಲಿದೆ. ಸದರಿ ಪ್ಯಾಕೇಜ್‌ನ್ನು 
ಜನವರಿ-2022 ರ ಅಂತ್ಯಕ್ಕೆ 
ಪೂರ್ಣಗೊಳಿಸಲು ಯೋಜಿಸಲಾಗಿದೆ. 


ಅಲ್ಲದೇ, ಪ್ಯಾಕೇಜ್‌ (1) ರ ಕಾಮಗಾರಿಗಳಲ್ಲಿನ 
ಲೋಪದೋಷಗಳ ಬಗ್ಗೆ ವರದಿ ನೀಡಲು, ಯಥಾ 
ನಕ್ಲೆ ತಯಾರಿಸಲು ಹಾಗೂ ಹಾಳಾಗಿರುವ 
ಫ್ರೇಮ್‌ ಮತ್ತು ಕವರ್‌ಗಳನ್ನು ಬದಲಾಯಿಸುವ 
ಕಾಮಗಾರಿಯ ಪ್ರತ್ಯೇಕ ಟೆಂಡರ್‌ನ್ನು ಮೆ|| ಶ್ರೀ 
ಗುರು ರಾಘವೇಂದ್ರ ಎಂಟರ್‌ ಪ್ರೆಸಸ್‌ ರವರಿಗೆ, 
ಪ್ಯಾಕೇಜ್‌(1)ರ ಮೂಲ ಗುತ್ತಿಗೆದಾರರಾದ 
ಮೆ ಅಭಿರಾಮ್‌ ಇನ್ಸಾಪ್ರಾಜೆಕ್ಟ್‌, 
ಪ್ರೈ.ಲಿಮಿಟೆಡ್‌, ರವರ ವೆಚ್ಚ ಮತ್ತು 
ಹೊಣೆಗಾರಿಕೆಯಡಿಯಲ್ಲಿ ವಹಿಸಲಾಗಿದ್ದು, 
ಲೋಪದೋಷಗಳ ವರದಿ ಯಥಾ ನಕ್ಷೆ 
ತಯಾರಿಸಲು ಡಿಸೆ೦ಬರ್‌-2021 ರವರೆಗೆ 


ಅಂತಿಮ ಗಡುವು ನೀಡಲಾಗಿದೆ. 
ಚಾಲಿಯಲ್ಲಿರುವ ಒಳಚರಂಡಿ 
ಕಾಮಗಾರಿಗಳನ್ನು ಜನವರಿ-2022 ರ 
ಅಂತ್ಯಕ್ಕೆ ಪೂರ್ಣಗೊಳಿಸಲು ಗುರಿಯನ್ನು 
ನಿಗಧಿಪಡಿಸಿಕೊಳ್ಳಲಾಗಿದೆ. 


* ಹಾಲಿ ನಗರದಲ್ಲಿ 9000 ಮನೆಗಳಿಗೆ ಮನೆ 
ಸಂಪರ್ಕ ಇದ್ದು, ಮೂರನೇ ಹಂತದ 
ಯೋಜನೆಯಲ್ಲಿ ಉಳಿದ 17000 ಮನೆಗಳಿಗೆ 
ಮನೆ ಸಂಪರ್ಕ ನೀಡಲು ಹಾಗೂ ಮೊದಲನೇ 
ಹಂತದ ಒಳಚರಂಡಿ ವ್ಯವಸ್ಥೆಯಲ್ಲಿ 
ಸುಮಾರು 10.0 ಕಿ.ಮೀೀ ದುರಸ್ಥಿಪಡಿಸುವ 
ಹಾಗೂ ರಸ್ತೆಗಳನ್ನು ದುರಸ್ಥಿಪಡಿಸುವ 
ಕಾಮಗಾರಿ ಸೇರಿದಂತೆ ಉಳಿದ ಕಾಮಗಾರಿಗಳ 
ರೂ.2631 ಕೋಟೆಗಳ ಅಂದಾಜು ಮೊತ್ತಕ್ಕೆ 
ಕರ್ನಾಟಿಕ ಘನ ಸರ್ಕಾರವು ದಿನಾಂಕ: 

/ 03.06.2021 ರಲ್ಲಿ ಆಡಳಿತಾತ್ಮಕ | 


ಅನುಮೋದನೆ ನೀಡಲಾಗಿದ್ದು, ಈಗಾಗಲೇ 
ಟೆಂಡರ್‌ ಕರೆಯಲಾಗಿದ್ದು, 1 ಮತ್ತು 2ನೇ 
ಕರೆಗಳಿಗೆ ಯಾವುದೇ ಗುತ್ತಿಗೆದಾರರು 
ಭಾಗವಹಿಸದೇ ಇದ್ದ ಕಾರಣ 
ದಿನಾ೦ಕ: 21.09.2021 ರಂದು ಮಾನ್ಯ 
ನಗರಾಬಿವೃದ್ದಿ ಸಚಿವರ ಅಧ್ಯಕ್ಷತೆಯಲ್ಲಿ 
ಬೆಂಗಳೂರಿನಲ್ಲಿ ಜರುಗಿದ ಸಭೆಯಲ್ಲಿ 
ನಿರ್ಣಯಿಸಿದಂತೆ ಕಾಮಗಾರಿಯನ್ನು 3 


ಪ್ರತ್ಯೇಕ ಭಾಗಗಳಾಗಿ ವಿಭಜಿಸಿ ಟೆಂಡರ್‌ 


ಅಹ್ವಾನಿಸಲಾಗಿದ್ದು, ಗುತ್ತಿಗೆದಾರರನ್ನು 

ll ನೇಮಿಸುವ ಪ್ರಕ್ರಿಯೆ ಅಂತಿಮ ಹಂತದಲ್ಲಿದೆ. | 

ಆ) |ಯು.ಜಿ.ಡಿ ಕಾಮಗಾರಿ ಮಾಡುವ | ನಗರದಲ್ಲಿ ಒಳಚರಂಡಿ ಕಾಮಗಾರಿ 
ಸಂದರ್ಭದಲ್ಲಿ ಒಳ್ಳೆಯ | ಪೂರ್ಣಗೊಂಡಿದ್ದು, ಕತ್ತರಿಸಿದ ರಸ್ಲೆಯ 


ರಸ್ತೆಗಳನ್ನು ಅಗೆದು ಹಾಳು | ಭಾಗಗಳಿಗೆ ರಸೆಯನ್ನು ಯಥಾ ಸ್ಥಿತಿಗೆ 
ಮಾಡಿ, ಅದನ್ನು ಸರಿಯಾದ ತರಲಾಗಿದೆ. 
ರೀತಿಯಲ್ಲಿ ರಸ್ತೆ ನಿರ್ಮಾಣ 


ಫಿದಂತೆ ನಗರದ ತ್‌ ಕುಡಿಯುವ 
ಕಾರ್ಯ ಮಾಡದಿರುವುದು ನ್ನು ಈಮ್ಯುತ್‌ "ನುಡಿಯು 


ವೀರು ಸರಬರಾಜು ಯೋಜನೆಯಡಿಯಲ್ಲಿ ನೀರು 


ಸರ್ಕಾರದ ಗಮನಕ್‌ 

ibid 3 | ವಿತರಣಾ ಜಾಲ, 27000 ಮನೆಗಳಿಗೆ ಗೃಹ 

ಬಂದಿದೆಯೇ; ಬಂದಿದ್ದಲ್ಲಿ |, 4 by 
ಸಂಪರ್ಕ ನೀಡುವ ಸಂದರ್ಭದಲ್ಲಿ ರಸ್ತೆಗಳನ್ನು 

ಅಂತಹ ಗುತ್ತಿಗೆದಾರರ ವಿರುದ್ಧ , 2 

ವದೆ cae ಕತರಿಸಲಾಗಿದ್ದು, ಕತ್ತರಿಸಿದ ರಸ್ತೆ ಭಾಗಗಳನ್ನು 

fe 

NEN ಯಥಾ ಸ್ಥಿತಿಗೆ ತರುವ ಪ್ರಕ್ರಿಯೆ ಪ್ರಗತಿಯಲ್ಲಿದ್ದು, 

ಈ j ಗುತ್ತಿಗೆದಾರರಿಗೆ ಡಿಸೆಂಬರ್‌-2021 ರ 
ಅಂತಿಮ ಗಡುವು ನೀಡಲಾಗಿದೆ. | 


ಸಂಖ್ಯೆ : ನಅಇ 192 ಯುಎಂ೦ಎಸ್‌ 2021 


ಬಸವರಾಜ) 
ಪಗಾರ ಸರೆವರು 


